[3 » 


ಕರ್ನಾಟಕ ವಿಧಾನ ಪರಿಷತ್ತು 


WN 


: ಶ್ರೀ ಎನ್‌.ರವಿಕುಮರ್‌ 
; 18.03.2021 
; ಸಣ್ಣ ನೀರಾವರಿ ಸಜೆವರು. 


ಉತ್ತರಗಳು 


| 3 Le 


| ಮಾಡಲಾಗಿದೆಯೇ: 


ಚಿಕ್ಕಮಗಳೂರು ತಾಲ್ಲೂಕಿನ ಬೆಳವಾಡಿ 
ದೊಡ್ಡಕೆರೆಯ ಅಭಿವ ದಿಗೆ ಸರ್ಕಾರ 
ಎಷ್ಟು ಮೊತ್ತದ ಆಡಳಿತಾತ್ಮಕ 
ಅನುಮೋದನೆ ನೀಡಿತ್ತು: ಸದರಿ 
ಯೋಜನೆಯನ್ನು ಪುನರ್‌ ವಿನ್ಯಾಸ 
ಮಾಡಲು ಶಿಫಾರಸ್ಸು 
ಯಾರು ಮತ್ತು 
ಯಾವ ಕಾರಣಗಳಿಗೆ ಕುರಿತು ಮಾಹಿತಿ 


ನೀಡುವುದು; 


.| ನೀಡಲಾಗಿರುತ್ತದೆ. 


ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲ್ಲೂಕು ಬೆಳವಾಡಿ 
ದೊಡ್ಡಕೆರೆ ಅಭಿವೃದ್ಧಿ ಕಾಮಗಾರಿಯು ರೂ.350.00 ಲಕ್ಷಗಳಿಗೆ 
ಸರ್ಕಾರದ ಪತ್ರಸಂಖ್ಯೆ ಸನೀಇ/ 10/ ನಯೋಕಾ/ 2007, 
ದಿನಾಂಕ:13.05.2008, ಬೆಂಗಳೂರು ರವರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ: ನೀಡಲಾಗಿರುತ್ತದೆ. ತದನಂತರ 
ಸ್ಥಳಕ್ಕನುಗುಣವಾಗಿ ಕಾಮಗಾರಿ ನಿರ್ವಹಿಸುವಾಗ ಉಂಟಾದ ತಾಂತ್ರಿಕ 
ಅಡೆತಡೆಗಳನ್ನು ನಿವಾರಿಸಲು ಮುಖ್ಯ ಇಂಜಿನಿಯರ್‌ ಮತ್ತು ಅಧೀಕ್ಷಕ 
ಇಂಜಿನಿಯರ್‌ರವರುಗಳ ಪರಿವೀಕ್ಷಣಾ . ವರದಿಗಳಂತೆ ಹಾಗೂ 
ದಿ:10-07-2017 ರಂದು ನಡೆದ 2ನೇ ತಾಂತ್ರಿಕ ಮೌಲ್ಯ ನಿರ್ಣಯ 
ಸಮಿತಿ ಸಭೆಯ ಶಿಫಾರಸ್ಸಿನ ಮೇರೆಗೆ ಆರ್ಥಿಕ ಇಲಾಖೆಯ ಸಹಮತಿ 
ಹಾಗೂ ಸಚಿವ ಸಂಪುಟದ ನಿರ್ಣಯದಂತೆ ಸರ್ಕಾರದ ಆದೇಶ 
ಸಂಖ್ಯೆ: ಸನೀಇ/ 31/ ಕೆಜಿದು (ತಾಂತಿಕ)/2017, 
ದಿನಾಂಕ:07.09.2018 . ಬೆಂಗಳೂರು ರಲ್ಲಿ ಪರಿಷ್ಣ್ಯತ ಅಂದಾಜು 
ಮೊತ್ತ ರೂ.1750.00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆ !' 
ಸದರಿ ಕಾಮಗಾರಿಯಲ್ಲಿ ಯಾವುದೇ ಫುನರ್‌ 
ವಿನ್ಯಾಸ ಮಾಡಲಾಗಿರುವುದಿಲ್ಲ. 


ಈ ಕಾಮಗಾರಿಯಲ್ಲಿ 
ವೆಸಗಿರುವ ಕುರಿತು ಸರ್ಕಾರದ 
ನಿಲುವೇನು: ಭ್ರಷ್ಟಾಚಾರ ವೆಸಗಿದ 
ಅಧಿಕಾರಿಗಳ ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ: ಸದರಿ ಮೊತ್ತವನ್ನು 
ಅದೇ ' ಅಧಿಕಾರಿಯಿಂದ ವಸೂಲಿ 
ಮಾಡಲು ಸರ್ಕಾರ ಯಾವ ಕಮ 
ಕೈಗೊಂಡಿದೆ: 


ಭಷ್ಟಾಚಾರ 


ಸ್ಥ ಸ್ಥಳಕ್ಕಮುಗುಣವಾಗಿ 


ದೊಡ್ಡಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು 
ಕಾಮಗಾರಿ ವಿವ ಹಿಸಿದ್ದರಿಂದ ಹಾಗೂ 
ಅಂದಾಜಿನಲ್ಲಿ ಭೂಸ್ಸಾಧೀನಕ್ಕೆ ನಿಗದಿಪಡಿಸಿದ್ದ ಮೊತ್ತಕ್ಕಿಂತ ಹೆಚ್ಚಿನ 
ವಿಸೀರ್ಣದ ಭೂಮಿಯನ್ನು ಭೂಸ್ತಾಧೀನ 'ಪಡಸಿಕೊಂಡಿದ್ದರನ್ವಯ 
ಕಾಮಗಾರಿಯ ಅಂದಾಜು "ಮೊತ್ತದಲ್ಲಿ ಹೆಚ್ಚುವರಿ ವೆಚ್ಛವಾಗಿರುತ್ತದೆ. 
ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಯಾವುದೇ ಭ್ರಷ್ಟಾಚಾರ 
ನಡೆದಿರುವ ಪ್ರಕರಣ ಗಮನಕ್ಕೆ ಬಂದಿರುವುದಿಲ್ಲ. 


ಬೆಳವಾಡಿ 


ಒಂದು ಏತ ನೀರಾವಕ ಸಾವಾಸ ಯ 
ಚಾಲನೆಯಲ್ಲಿದ್ದಾಗ ಅದೇ 
ಕಾಮಗಾರಿಯನ್ನು ಮುಂದುವರೆಸಿ 
ಪೂರ್ಣಗೊಳಿಸದೆ ಹೊಸ ಏತ 
ನೀರಾವರಿ ಯೋಜನೆ ಜಾರಿಗೊಳಿಸಲು 
ಕಾರಣವೇನು? 


ಚಿಕ್ಕಮಗಳೂರು ತಾಲ್ಲೂಕಿನ"`ಚೆಳವಾಡಿ ದೊಡ್ಡಕೆರೆ ಕಾಮಗಾರಿಯಲ್ಲಿ 
ಕರಗಡ ದೇವಿಕೆಕೆಯಿಂದ ಹರಿಯುವ ನೀರನ್ನು ಸುಮಾರು 45 
ಕಿ.ಮೀ ಉದ್ದದ ಮಣ್ಣು ಕಾಲುವೆ ನಿರ್ಮಾಣ ಕಾಮಗಾರಿ 
ಪೂರ್ಣಗೊಳಿಸಿ ತದನಂತರ ನೈಸರ್ಗಿಕ ಹಳ್ಳದ ಮುಖಾಂತರ 8 
ಕಿ.ಮೀ ಹರಿದು ಸುತ್ತಮುತ್ತಲಿನ ಜಮೀನು ಹಾಗೂ ಕೊಳವೆಬಾವಿ/ 
ಇತರ ಬಾವಿಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಅಭಿವೃದ್ಧಿಗೊಳಿಸಲು 
ಹಾಗೂ ಸರಣಿ ಕೆರೆಗಳನ್ನು ತುಂಬಿಸಲು ಉದ್ದೇಶಿಸಲಾಗಿತ್ತು ಸದರಿ 
ಯೋಜನೆಯನ್ನು 2019 20 ನೇ ಸಾಲಿನಲ್ಲಿ ಭೌತಿಕವಾಗಿ 
ಪೂರ್ಣಗೊಳಿಸಿ" ಅಂತಿಮ ಬಿಲ್ಲು ಸಲ್ಲಿಸಲಾಗಿರುತ್ತದೆ. 2019-20 
ನೇ ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದ ಕಾಲುವೆಯಲ್ಲಿ" ನೀರನ್ನು ಹರಿಸಿ 


ಹ ಶ್ರ 


ಕಳಸಾಮರ ಊರಮುಂದಿನಕೆರೆ & ಕಳಸಾಪುರ ತಿಮ್ಮಪುನಾಯ್ಕನ ಕರೆ 
ತುಂಬಿಸಲಾಗಿರುತ್ತದೆ. 2020-21ನೇ ಸಾಲಿನಲ್ಲಿ ಕಳಸಾಮರ 
ಊರಮುಂದಿನಕೆರೆ, ಕಳಸಾಪುರ ತಿಮ್ಮಪ್ಪನಾಯ್ಗನ ಕೆರೆ ಪೂರ್ಣ 
ತುಂಚಿಸಿದ್ದು ಈಶ್ವರಹಳ್ಳಿ ಊರಮುಂದಿನ ಕೆರೆಯನ್ನು 80% 
ತುಂಬಿಸಲಾಗಿರುತ್ತದೆ. ಯೋಜನೆಯ ಉದ್ದೇಶಿತ ಫಲಶೃತಿಯನ್ನು 
ಸಾಧಿಸಲಾಗಿದೆ. 

ಸದರಿ ಯೋಜನೆಯಲ್ಲಿ ನಾಲೆಯ ಪಾರ್ಶ್ವಗಳಲ್ಲಿ ಮೆದುಬಂಡೆ 
ಹಾಗೂ ' ಮರಳು .ಮಿತ್ರಿತ ಮಣ್ಣು ಇರುವುದರಿಂದ ನಾಲೆಯ 
ಪಾರ್ಶ್ವಗಳು ಸ್ಥಿರವಾಗಿರದೆ ಅಕ್ಕ ಪಕ್ಕದ ಮಣ್ಣು ಕಾಲುವೆ ಒಳಗೆ 
ಬೀಳುತ್ತಿರುವುದರಿಂದ. ಗಾವಿಟಿ ಲ ನೀರು ಹರಿಯುವುದು 
ಕಷ್ಟಸಾಧ್ಯವಾಗಿರುತ್ತದೆ ಎ೦ಬ ವಿಷಯವನ್ನು ಇಲಾಖೆಯು 
ಮನಗಂಡು ಇಲಾಖೆಯು ರಚಿಸಿರುವ ನಿವೃತ್ತ ಕಾರ್ಯದರ್ಶಿಗಳು, 
ಜಲ ಸಂಪನ್ಮೂಲ "ಇಲಾಖೆ ಹಾಗೂ ನಿವೃತ್ತ ಮುಖ್ಯ 
ಇಂಜಿನಿಯರಗಳನ್ನೂಳಗೊಂಡ ತಾಂತ್ರಿಕ ಮೌಲ್ಯ ನಿರ್ಣಯ 
ಸಮಿತಿಯ ಸಜೆಯ (ದಿ: 10-01-2020 ರಂದು ನಡೆದ ಸಭೆ) 
ತೀರ್ಮಾನದಂತೆ ಕರಗಡ ದೇವಿಕೆರೆಯಲ್ಲಿ' ಕೇವಲ 90 ಠಿಂದ 120 
ದಿನಗಳು ಹೆಚ್ಚುವರಿಯಾಗಿ ನೀರು: ಹರಿಯುವುದರಿಂದ ಲಭ್ಯವಿರುವ 
ಹೆಚ್ಚುವರಿ ನೀರನ್ನು ಸೆದುಪಯೋಗಗೊಳಿಸಿಕೊಳ್ಳಲು ವಿತನೀರಾವರಿ 
ಮೂಲಕ 15 ಮನ್‌ ಪಂಪಿಂಗ್‌ ಹೆಡ್‌ನ್ನು ಪಡೆಯುವ ಉದ್ದೇಶದಿಂದ 
ಹೊಸ ಏತ ನೀರಾವರಿ ಯೋಜನೆ "ಅನುಷ್ಠಾನಗೊಳಿಸಲು ಕ್ರಮ 
ಕೈಗೊಳ್ಳಲಾಗಿದೆ. | | 


hd 


(ಜೆ.ಸಿ.ಮಾಧುಸ್ಪಾಮಿ) 
ಸಣ್ಣಿ ನೀರಾವರಿ ಸಚಿವರು. 


ಕಡತ ಸಂಖ್ಯೆ: MID 41 LC02021 


